ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ: 2(33) 


ಸದಸ್ಯರ ಹೆಸರು” 


ಶ್ರೀ ಅರವಿಂದ್‌ ಕುಮಾರ್‌ ಅರಳಿ (ವಿಧಾನ ಸಭೆಯಿಂದ . 


ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


15/02/2022 


ಉತ್ತರಿಸುವವರು ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ವಲಯ ಉದ್ಯಮಗಳ ಸಚಿವರು. 

ಕ್ರಸಂ ವಿಷಯ TT ಉತ್ತರ 

ಅ) ಬೀದರ್‌ ಜಿಕ್ಲೆಯ' ನಗರಸಭೆ/ಪುರಸಭೆ/ಪೆಟಣ ಬೀದರ್‌ ಜಿಲ್ಲೆಯ? ನಗರಸಭೆ, 4 `ಪರಸಭೆ ಮತ್ತು 1 
ಪಂಚಾಯಿತಿ ಸಂಸ್ಥೆಗಳಿಗೆ ಮಂಜೂರಾದ | ಪಟ್ಟಣ ಪಂಚಾಯಿತಿ ಸೇರಿದಂತೆ ಒಟ್ಟು 7 ನಗರ ಸ್ಥಳೀಯ 
ಹುದ್ದೆಗಳ ಸಂಖ್ಯೆ ಎಷ್ಟು; ಕಾರ್ಯ ಸಂಸ್ಥೆಗಳಲ್ಲಿ 1324 ಹುದ್ದೆಗಳು ಮಂಜೂರಾಗಿರುತ್ತದೆ. ಈ ಪೈಕಿ 
ನಿರ್ವಹಿಸುತ್ತಿರುವವರ ಸಂಖ್ಯೆ ಎಷ್ಟು ಒಟ್ಟು 431 ಖಾಯಂ ಅಧಿಕಾರಿ/ನೌಕರರುಗಳು ಕಾರ್ಯ 
ಪೌರಕಾರ್ಮಿಕರನ್ನು ಒಳಗೊಂಡಂತೆ | ನಿರ್ವಹಿಸುತ್ತಿದ್ದು, 893 ಹುದ್ದೆಗಳು ಖಾಲಿ ಇರುತ್ತದೆ. ಖಾಲಿ 
ಸಂಪೂರ್ಣವಾದ ಮಾಹಿತಿಯನ್ನು ಹುದ್ದೆಗಳಿಗೆ ಎದುರಾಗಿಗುತ್ತಿಗೆ/ಹೊರಗುತ್ತಿಗೆ/ನೇರಪಾವತಿ/ 
ನೀಡುವುದು) ಸಮಾನ ಕೆಲಸಕ್ಕೆ ಸಮಾನ ವೇತನ ಹಾಗೂ ದಿನಗೂಲಿ, | 

ಕ್ಷೇಮಾಭಿವೃದ್ದಿ ಯೋಜನೆಯಡಿ ಒಟ್ಟು 526 ಮಂದಿ ನೌಕರರು [| 
ಕಾರ್ಯ ನಿರ್ವಹಿಸುತ್ತಿರುತ್ತಾರೆ. ಪೌರ 
ಕಾರ್ಮಿಕರನ್ನೊಳಗೊಂಡಂತೆ ಸಂಪೂರ್ಣ ವಿವರವನ್ನು 
ಅನುಬಂಧದಲ್ಲಿ ಒದಗಿಸಲಾಗಿದೆ. 

ಆ) |ಸಿಬ್ಬಂದಿಗಳ "ಕೊರತೆಯಿಂದ ಸಂಸ್ಥೆಗಳಲ್ಲಿ ಬೀದರ್‌ `ಜಿಲ್ಲೆಯಲ್ಲಿನ್‌`ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 
ನಿಗದಿತ ಸಮಯಕ್ಕೆ ಸೇವೆಗಳು ದೊರಕದೆ ಒಟ್ಟು 1324 ಮಂಜೂರಾತಿ ಹುದ್ದೆಗಳಿಗೆದುರಾಗಿ 431 ಖಾಯಂ 
ಸಾರ್ವಜನಿಕರು ತೊಂದರೆ | ಹಾಗೂ 526 ಗುತ್ತಿಗೆ, ಹೊರಗುತ್ತಿಗೆ ಮತ್ತಿತರ ನೌಕರರು 
ಅನುಭವಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಸೇರಿಒಟ್ಟು 957ಅಧಿಕಾರಿ/ನೌಕರರುಗಳು ಕರ್ತವ್ಯ 
ಬಂದಿದೆಯೇ; ನಿರ್ವಹಿಸುತ್ತಿದ್ದು, ಸಾರ್ವಜನಿಕರಿಗೆ ಯಾವುದೇ 

ತೊಂದರೆಯಾಗಿರುವುದಿಲ್ಲ. 

ಇ. | ಬಂದಿದ್ದಲ್ಲಿ, ಖಾಲಿ``ಇರುವ'`ಹುದ್ದೆಗಳನ್ನು ಆದಾಗ್ಯೂ, ನೇರ ನೇಮಕಾತಿಯಡಔ' "ರಾಜ್ಯದ ನಗರ 


ಯಾವ ಕಾಲಮಿತಿಯೊಳಗೆ ಭರ್ತಿ 
ಮಾಡಿಕೊಳ್ಳಲಾಗುವುದು? (ಮಾಹಿತಿ 
ನೀಡುವುದು) 


ಸ್ಥಳೀಯ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಕರ್ನಾಟಕ 
ಲೋಕಸೇವಾ ಆಯೋಗದ ಮುಖಾಂತರ ಭರ್ತಿ ಮಾಡಲು ಈ 
ಕೆಳಕಂಡಂತೆ ಕ್ರಮವಹಿಸಲಾಗಿದೆ. 

ಕರ್ನಾಟಕ ಲೋಕಸೇವಾ ಆಯೋಗದಿಂದ ಗ್ರೂಪ್‌ "ಬಿ 
ಮತ್ತುಗ್ರೂಪ್‌ "ಸಿ' ವೃಂದದ (ಹೈದ್ರಾಬಾದ್‌-ಕರ್ನಾಟಕ 
ಪ್ರದೇಶವನ್ನು ಒಳಗೊಂಡು) 519 ಹುದ್ದೆಗಳ ಆಯ್ಕೆ ಪಟ್ಟಿ 


ಕರ್ನಾಟಕ ಲೋಕಸೇವಾ ಆಯೋಗದಿಂದ 
ಸ್ಥೀಕೃತವಾಗಬೇಕಿರುತ್ತದೆ. ನೇರ ನೇಮಕಾತಿಯಡಿ ಖಾಲಿ 


ಇರುವ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಮೂಲ ವೃಂದದ 293 
ಹುದ್ದೆಗಳು ಹಾಗೂ ಹೈದ್ರಾಬಾದ್‌-ಕರ್ನಾಟಕ ಪ್ರದೇಶದ 24 
ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮವಹಿಸಲಾಗಿದೆ. 


ಪಾಡವಕಮ ಪಮಾವಕ್ತ ನನಷಾರಡಹಕ್ಸ್‌ ಪಾರ] 
ಇರುವ ಗ್ರೂಪ್‌ “ಬಿ” ಮತ್ತು “ಸಿ” ವ್ಯಂದದ ಹುದ್ದೆಗಳನ್ನು 
| ನಿಯಮಾನುಸಾರ ಭರ್ತಿ ಮಾಡಲು ಕ್ರಮವಹಿಸಲಾಗುತ್ತಿದೆ. 
ಸರ್ಕಾರದ ಆದೇಶಗಳನುಸಾರ ಕೆಲವು ಹುದ್ದೆಗಳ ಸೇವೆಯನ್ನು 


ಹೊರಗುತ್ತಿಗೆ ಮತ್ತು ನೇರಪಾವತಿಯಡಿ ಪಡೆಯಲು 
ಅವಕಾಶವಿದ್ದು, ಅದರಂತೆ ಹೊರಗುತ್ತಿಗೆ ಮತ್ತು ನೇರ 
ನೇಮಕಾತಿಯಡಿ ಹುದ್ದೆಗಳನ್ನು ಭರ್ತಿ ಮಾಡಲು 


% 


ಕ್ರಮವಹಿಸಲಾಗುತಿದೆ. 


ಸಂಖ್ಯೆ ನಅಇ 21 ಜಿಇಎಲ್‌ 2022(%) 


ಹ 


ಘಾ ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ವಲಯ 'ಉಡ್ಕಮಗಳ ಸಚಿವರು 


CENT EN] 


೫ 


2 


I 


Wl 


"| [79 
Wl 
I 
Y 


I | 


- + 
| | 


[A 
RN 
N]ojc 


20 2 
೩7 57 
| [o) 8 [5 

8 27 kr 

0 2 

[d 


[<] wu © 
239 482 272 
CN EN EE 
76 [oe 76 29 
3 [ಡ್ಗೀವರ್‌ 8 p 47 Po 
rs 3 
a ——— 
EU 


Snel 
ಹಲ್ಲಾ ನಗರಾಭವೃದ್ಧಿ ಕೋತೆ, ಅದರ 


